KA / BG- GPO/2515 /WPP -47/2009-2011 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೩೦, ೨೦೦೯ (ಶ್ರಾವಣ ೮, ಶಕ ವರ್ಷ ೧೯೩೧ ) 


ಸಂಪುಟ ೧೪೪ | 


ಸಂಚಿಕೆ ೩೧ 


ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ 41 ಎಂಆರ್‌ಇ 2009, ಬೆಂಗಳೂರು, ದಿನಾಂಕ: 6ನೇ ಜುಲೈ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 11(1) (ix) ರಲ್ಲಿ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಣ್ಣ 80 ಎಂಆರ್‌ಇ 2008 ದಿನಾಂಕ:17/6 / 2008ರಲ್ಲಿ ಮಾಡಿರುವ ಶ್ರೀ ಬಿ.ಎನ್. 
ಮಹಾಲಿಂಗಪ ಬಿನ್ ಕುರಿಲಿಂಗಪ , ಕಾಪರಹಳ್ಳಿ ಅಂಚೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲೆ ” ಇವರ ನಾಮನಿರ್ದೇಶನವನು. 
ರದ್ದುಪಡಿಸಿ , ಅವರ ಸ್ಥಾನದಲ್ಲಿ ಶ್ರೀ ಎಸ್ . ಯಲ್ಲಪ್ಪ ಬಿನ್ ಸಣ್ಣ ಲಿಂಗಪ್ಪ, ಸಿದ್ದಾಪುರ, ಹೊಟ್ಟೆಪ್ಪನಹಳ್ಳಿ ಅಂಚೆ, ಚಳ್ಳಕೆರೆ 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ” ಇವರನ್ನು ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ . ಕೆ. ವಾಸುದೇವಮೂರ್ತಿ 
ಪಿ. ಆರ್. 402 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
URBAN DEVELOPMENT SECRETARIAT 

NOTIFICATION 
No. UDD 62 BEMRUPRA 2009 , Bangalore , Dated : 29th June 2009 
In exercise of the powers conferred by the Section -81 of the Karnataka Town and Country 
Planning Act, 1961, the Government of Karnataka hereby delegates the powers relating to issue of 

( ೫೯೩ ) 


೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
Commencement Certificate for buildings under the provisions of section 15 of Karnataka Town and 
Country Planning Act to the Commissioner of the Davanagere City Municipal Corporation with immediate 
effect and until further orders . 

The delegation of powers is subject to the following conditions : 
i) The proposed plan for the building construction shall be strictly in accordance with the land use 

and the Zoning Regulations of the approved Master plan for Davanagere Local Planning Area 
which is in force . 
The Deputy Director of Town Planning working on deputation in the Davanagere City Corporation 
will assist the Commissioner in discharging the duties delegate under this Notification . 
The officer of the Town Planning Department working as Town Planner Member in the Urban 
Development Authority of the above city will assist the Commissioner of the Corporation in the 
matters of sanctioning the building plans in addition to his own duties in the Urban Development 
Authority , in case of Deputy Director of Town Planning post in the corporation is vacant/not filled 

by the Town Planning Department. 
iv ) The fee shall be collected in accordance with the rates prescribed under Section - 18 of the 

K . T. C . P . Act- 1961 read with amended Rule - 37A of the Karnataka Planning Authorities Rules , 
1965 issued in Notification No:HUD /507 /TTP / 93 dated 19 . 11. 1993 or as per the rates prescribed 
by Government from time to time. 


By Order and in the name of the Governor ofKarnataka 

C . T . NARAYANASWAMY 
P . R . 395 

Under Secretary to Government 

Urban Development Department 

ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 11 ಎಸ್ಎಡಿ 2007, ಬೆಂಗಳೂರು, ದಿನಾಂಕ: 29ನೇ ಜೂನ್ 2009 

ವಿಚಾರಣಾ ಆಯೋಗಗಳ ಅಧಿನಿಯಮ 1952 (1952ರ ಕೇಂದ್ರ ಅಧಿನಿಯಮ ಸಂಖ್ಯೆ 60 ) ರ ಕಲಂ 3 ರಿಂದ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮಾನ್ಯ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎ . ಜೆ. ಸದಾಶಿವ ಇವರನ್ನೊಳಗೊಂಡ ವಿಚಾರಣಾ 
ಆಯೋಗವನ್ನು ಅಧಿಸೂಚನೆ ಸಂಖ್ಯೆ :ಸಕಇ 227 ಎಸ್ಎಡಿ 2003 ದಿನಾಂಕ:24.9 . 2005ರಲ್ಲಿ ನೇಮಕ ಮಾಡಲಾಗಿದ್ದು ಆ 
ಆಯೋಗವು ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. 

" to identify the particular castes , races and tribes of Scheduled Castes in the State of 
Karnataka to whom the benefits of reservation are not percolating equitably and to suggest 
within a period of twelve months what are all the measures and positive steps that should be 
taken so as to enable them to compete with other categories of the Schedules Castes in the 
State and other relevant aspects ” . 

ನಂತರ ಆಯೋಗದ ಕಾರ್ಯ ನಿರ್ವಹಣಾ ಅವಧಿಯನ್ನು ಕಾಲಕಾಲಕ್ಕೆ ವಿಸ್ತರಿಸಲಾಗಿದ್ದು ಇತ್ತೀಚೆಗೆ ಅಧಿಸೂಚನೆ 
ಸಂಖ್ಯೆ : ಸಕಇ 11 ಎಸ್‌ಎಡಿ 2007 ದಿನಾಂಕ:25 . 11. 2008ರಲ್ಲಿ ದಿನಾಂಕ:30 .6.2009ರ ವರೆಗೆ ವಿಸ್ತರಿಸಲ 

ಸದರಿ ಅವಧಿಯು ಸಹ ಮುಗಿದಿರುವುದರಿಂದ ಶ್ರೀ ಎ . ಜೆ. ಸದಾಶಿವ ವಿಚಾರಣಾ ಆಯೋಗದ ಕಾರ್ಯ ನಿರ್ವಹಣಾ 
ಅವಧಿಯನ್ನು ಇನ್ನೂ 06 ತಿಂಗಳ ಅವಧಿಗೆ ( ದಿನಾಂಕ:1.7.2009 ರಿಂದ 31.12.2009) ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ರಾಮಸ್ವಾಮಿ 
ಪಿ . ಆರ್ , 397 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 ( ಪ ) 

ಸಮಾಜ ಕಲ್ಯಾಣ ಇಲಾಖೆ 


220 - Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೦, ೨೦೦೯ 

39695 
URBAN DEVELOPMENT SECRETARIAT 

NOTIFICATION 
No : UDD 23 BeMaPra 2008 , Bangalore, Dated : 30th June 2009. 
The draft of the following rules further to amend the Karnataka Planning Authority Rules , 1965 , 
which the Government of Karnataka proposes to make in exercise of the powers conferred under Section 
18 read with Section 74 of the Karnataka Town and Country Planning Act, 1961 (Karnataka Act 11 of 
1963) are hereby published as required under sub -section (1) of section 74 of the said Act for the 
information of all persons likely to be affected thereby and notice is hereby given that the said draft willbe 
taken into consideration after thirty days from the date of its publication in the Official Gazette . 

Any objection or suggestion which may be received by the State Government from any person 
with respect to the said draft before the expiry of the period specified above, will be considered by the 
State Government. Objections and suggestions may be addressed to the Principal Secretary to 
Government, Urban Development Department, Karnataka Government Secretariat, Vikasa Soudha , 
Bangalore -560 001. 

DRAFT RULES 
1 . Title and commencement:- (1 ) There rules may be called the Karnataka Planning Authority 
(Amendment) Rules, 2009. 

(2 ) They shall come into force from the date of their publication in the official Gazette . 

2 . Amendment of rule 37A :- In the Karnataka Planning Authority Rules , 1965 (hereinafter 
referred to as the said rules), in rule 37A for sub -rule (1), the following shall be substituted , namely : 

“ ( 1) For the purpose of sub section (1 ) of section 18 , the fee leviable by the Planning Authority 
shall be , 

(a ) at the rates equal to such percentage of the value of the building , determined on the basis of 
guidance value notified under section 45B of Karnataka Stamp Act, 1957 , specified in column (3 ) of the 
Table below in the case of grant of permission for change in use of land or approval of layout; specified in 
column (2 ) thereof. 

TABLE 
For grant of permission for change in the use of land or approval of the layout 

Nature of change in use of Fee equal to the percentage of value of the building 
land/approval of layout 

guidance value of total land specified below 
| (1). (2 ) 

( 3 ) 
Residential 

15 .00 % 


SI. 
No. 


Industrial 


17 .00 % 


Commercial 

18 . 00 % 
Other Purpose 

8 .00 % 
(b ) at the rates equal to such percentage of the value of the building, determined on the basis of 
guidance value notified under section 45B of Karnataka Stamp Act, 1957, specified in column (3) of the 
Table below in the case of grant of permission for development involving carrying out of building on the 
plot approved by the Planning Authority or appropriate Authority , for the purpose specified in column (2 ) 
thereof. 


( 3 ) 


35 % ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

2007 – Ya 
TABLE 
For grant of permission for development involving carrying out of Buildings 

The rate of fee equal to the percentage of value of the Building s total 
Type of use built up area of the building sanctioned in accordance with percentage 
No . 

of guidance value 
(1) 

(2 ) 
Residential 

15 . 00 % 
Industrial 

17 . 00 % 
Commercial 

18 . 00 % 
4 . Other Purpose 

8 .00 % 
Note : 
( 1) Other purpose include charitable, religious and philanthropic institutions such as old age home, 

destitute homes and child -care centers but does not include educational institutions, health 
institutions and any other public and semi-public buildings run by private individuals and 

institutions which are to be treated as commercial uses . 
( 2 ) The guidance value prevailing on the date of submission of application shall be considered for the 

purpose of calculating the fee . 
( 3 ) When the guidance value for a specific location is not available , then the rates as applicable to be 

the nearest area shall be followed . 
(4 ) When the guidance value for a specific use is not available , then the guidelines issued by the 

Inspector General of Registration and Commissioner of Stamps shall be followed ." 

3. Insertion of new rule 37 -C :- After rule 37 - B of the said rules, the following new rule shallbe 
inserted , namely: 

" 37 -C . Cess and Surcharge to be levied in certain cases for change in the land use or 
development of land or building: - For the purpose of levying and collecting the cess and surcharge 
under sub - section ( 1) of section 18 -A , the Planning Authority shall fix the rates based on the project cost, 
repayment schedule and area covered with the prior approval of the Government. 
Note : 

( 1 ) All the Urban Development Authorities , Planning Authorities , Municipal Planning Authorities and 
Local Bodies are required to keep the above cess and surcharge in a separate account and shall be 
utilized for the works as directed by the Government from time to time." 

By Order and in the name of the Governor ofKarnataka 

C . T. NARAYANASWAMY 
P .R . 398 

Under Secretary to Government 

Urban Development Department 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
30. 399 19 Rune, 2009, 2307e8db, 08:63€ wes, 2009 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4( ಸಿ) ರಲ್ಲಿನ (3)( iv )ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ಮಾನ್ವಿ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ 
ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ 
ಮಾಡಿ ಆದೇಶಿಸಲಾಗಿದೆ. 


overn 


2 


| 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೫೯೭ 
ಕ್ರ. ಸಂ ಹೆಸರು ಮತ್ತು ವಿಳಾಸ 

ಪದನಾಮ 
1 ಶ್ರೀ ರಾಮನಗೌಡ ಗವಿಗಟ್ಟು, ಮಾನ್ವಿ 

ಸದಸ್ಯರು 
2 ಶ್ರೀ ಶೇಖರಪ್ಪ ಕೊಟೆಕಲ್ ಮಾನ್ವಿ 

ಸದಸ್ಯರು 
| 3 ಶ್ರೀ ರೇಣುಕಾ ರೆಡ್ಡಿ, ಮಾನ್ವಿ 

ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಟಿ. ನಾರಾಯಣಸ್ವಾಮಿ 
ಪಿ . ಆರ್ . 399 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
KARNATAKA GOVERNOR S SECRETARIAT 

NOTIFICATION 
No:GS 4 LUM 2009 , Bangalore , Dated : 9th July 2009 
In exercise of the powers conferred on me by Section 29 (1) of the Karnataka State law University 
Act, 2009, I. H .R . BHARDWAJ, Governor of Karnataka and Chancellor of the Universities in Karnataka 
hereby constitute the Syndicate of the Karnataka State Law University , Hubli, with the following members : 

Ex -officio Members (under Section 29( 2 ) & (3 ) (a to d ) 
The Vice -Chancellor, 

Ex-officio Chairman 
Karnataka State Law University Hubli 
The Secretary to Government, 
Department of Law , Justice and 
Human Rights, or 
His nominee not below the rank of 
Additional Secretary to Government 
The Secretary to Government 
Department of Parliamentary Affairs & Legislation or 
His nominee notbelow the rank of Joint Secretary to 
Government 
The Secretary to Government, 
Education Department (Higher Education ) 
The Commissioner or Additional Commissioner 
for Collegiate Education or 
His nominee not below the rank of 
Joint Director of Collegiate Education , 

Vice -Chancellors nominee (Under Section 29( 3) (e ) : 
Prof. V . R . Shirol, 
Dean , Faculty of Law and Principal , 
S .C . Nandimath Law College , Bagalkot. 

State Government nominees (Under Section 29 ( 3 ) (g ): 
Sri,. T .S . Kwatihalli-(SC ) 
Advocate , Dharwad 


\ 


42 


೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
Sri A.M . Surya Prakash ,- (OBC ) 
Advocate , Bangalore 
Sri K . Rama Naik -(General) 
Advocate, Hosur, Shikaripur Taluk , 
Shimoga District. 
Sri B . V . Pavate - (General) 
Advocate, Hubli 
Smt. Meera Padke-(Woman ) 
Advocate , Bangalore. 

Vice - Chancellor s Nomination (Under Section 29( 3)(h ): 
Prof. S . S . Patil, 
Principal, Vunki Sannarudrappa Law College , 
Bellary 
Prof. C . Krishnappa, 
Principal , 
P . E .S . Law College , Mandya 

Chancellor s Nominees (Under Section 29 ( 3) (i): 
14 | Prof. Usha Murthy, 

Former Principal, 
Karnataka College , Dharwad. 
Prof. Abdul Kareem , 
Former Principal, 
Nehru College , Hubli. 

The term of office of the nominated members except member nominated under section 29 ( 3 )(e ) 
of the Act shall be for a period of three years or till the Syndicate is re -constituted whichever is earlier. 

The term of the member nominated by the Vice -Chancellor, Karnataka State Law University , 
Hubli , under Section 29 (3 )(e ) of the Act shall be for a period of one year. 

H .R . BHARDWAJ 

Governor and Chancellor 
P . R . 400 

K . H . SESHAGIRI 

Under Secretary to Governor 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಸಿಒ 73 ಸಿಎನ್ ಎಸ್ 2009 , ಬೆಂಗಳೂರು, ದಿನಾಂಕ: 3ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲ್ಲೂಕಿನ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಯರಡೋಣಿ, ಸಂಖ್ಯೆ:2, ಕಿಂದಿ ಕ್ಯಾಂಪ್, 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


15 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೫೯೯ 
1. ಶ್ರೀ ಬಿ. ವೆಂಕಣ್ಣ ತಂದೆ ವೀರರಾಜು, ಸಾ: ಯರಡೋಣಿಕಿಂದಿ ಕ್ಯಾಂಪ್ 
2. ಶ್ರೀಮತಿ ವೈ . ಸೀತಾರತ್ನಂ ಗಂಡ ರಾಜು, ಸಾ : ಯರಡೋಣಿಕಿಂದಿ ಕ್ಯಾಂಪ್ 
3. ಶ್ರೀ ಹನುಮಂತ ತಂದೆ ಉಮಾಪತಿ ನಾಯಕ್, ಸಾ : ಯರಡೋಣಿಕಿಂದಿ ಕ್ಯಾಂಪ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ಹುಚ್ಚಾಚಾರಿ 
ಪಿ . ಆರ್ . 401 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ:ಸಿಒ 09 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 9ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 
53ಎ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ತ್ಯಾಗರಾಜ್ ಬಿನ್ ಚಿಕ್ಕಹನುಮಪ್ಪ, 
ಹುಲಿಯೂರು, ದೇವನಹಳ್ಳಿ ತಾಲ್ಲೂಕು ಇವರನ್ನು ತೋಟದ ಬೆಳೆಗಾರರ ಸಹಕಾರ ಮಾರಾಟ ಮತ್ತು ಸಂಸ್ಕರಣ ಸಂಘ ನಿ. 
( ಹಾಪ್‌ಕಾಮ್ಸ್ ) ಲಾಲ್‌ಬಾಗ್, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೂ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುವು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್.ಎಸ್. ಹುಚ್ಚಾಚಾರಿ 
ಪಿ. ಆರ್. 403 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ:ಸಿಒ 39 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ 39 ಸಿಎನ್‌ಎಸ್ 2009 ದಿನಾಂಕ :24.2. 2009ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 
ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ನಿ . ಮಂಗಳೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಜ್ಯೋತಿ ಶೆಟ್ಟಿ 
ಕೋಂ ಶ್ರೀಧರ ಶೆಟ್ಟಿ, ಲಕ್ಷ್ಮೀನಿವಾಸ, ಕಟ್ಟಂಗೇರಿ, ಭೋಳ ಗ್ರಾಮ , ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ, ಇವರ 
ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ 
ಜಾನಕಿ ಹಂದೆ ಕೊಂ ಶ್ರೀ ಮಹಾಬಲೇಶ್ವರ ಹಂದೆ , ಹಂದಟ್ಟು ಅಂಚೆ, ಕೋಟ, ಉಡುಪಿ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆ 
ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ನಿ., ಮಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 404 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


೬೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ : ಸಿಒ 56 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 4ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರುಗಳ ಒಕ್ಕೂಟ ನಿ . ಬೆಳಗಾವಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಲಕ್ಷಣ್ ವೆಂಕಟೇಶ್ ಜನವಾಡಕರ್‌, ಬಳವಾಡ ಗ್ರಾಮ , ತಾ :ಅಥಣಿ, ಜಿ: ಬೆಳಗಾವಿ 
2. ಶ್ರೀ ಸುಖದೇವ್ ಶಿವಬಸವ ಜಾಧವ್, ಶಿರಗಾಂವ್ ಗ್ರಾಮ , ತಾ : ಚಿಕ್ಕೋಡಿ, ಜಿ: ಬೆಳಗಾವಿ 
3. ಶ್ರೀಮತಿ ಗಿರಿಜಾ ಬಸವರಾಜು ಭೀಮರಾಣಿ, ಶಿಗಿಹಳ್ಳಿ ಕೆ. ಎ ( ಬಸಾಪುರ), ತಾ : ಬೈಲಹೊಂಗಲ ಜಿ: ಬೆಳಗಾವಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಆರ್. ಎಸ್ . ಹುಚ್ಚಾಚಾರಿ | 
ಪಿ . ಆರ್ . 405 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ:ಸಿಒ 75 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 6ನೇ ಜುಲೈ 2009 | 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ , ರಾಯಚೂರು ಮತ್ತು 
ಕೊಪ್ಪಳ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿ., ಬಳ್ಳಾರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಎ. ತಿಮ್ಮಾರೆಡ್ಡಿ ತಂದೆ ದೊಡ್ಡಬಸಪ್ಪ, ದುರ್ಗಾ ರೆಸಿಡೆನ್ಸಿಯಲ್ ಕಾಲೋನಿ, ಕೊನೆಯ ಅಡ್ಡ ರಸ್ತೆ, 
ಹದ್ದಿನಗುಂಡ ರಸ್ತೆ, ಪಟೇಲ ನಗರ, ಬಳ್ಳಾರಿ 

2. ಶ್ರೀ ಹನುಮಂತಪ್ಪ ತಂದೆ ಹನುಮಂತಪ್ಪ, ಮನೆ ನಂ . 1 -1 - 53 ಉದಯನಗರ, ಸ್ಟೇಷನ್ ರಸ್ತೆ ರಾಯಚೂರು. 

3. ಶ್ರೀಮತಿ ಒಂಟಿಗೋಡಿ ಸುಶೀಲಮ್ಮ ಗಂಡ ಕಲ್ಲೇಶಪ್ಪ, ಕಡಲಬಾಳು ಅಂಚೆ, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ಹುಚ್ಚಾಚಾರಿ 
ಪಿ . ಆರ್ . 406 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ:ಸಿಒ 76 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 6ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ಮತ್ತು 53ಎ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಳ ನಿ., ಮಂಗಳೂರು, 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


೬೦೧ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 
ಪ್ರಕರಣ 29 (1) ರ ಅಡಿಯಲ್ಲಿ 

1. ಶ್ರೀ ಯಶ್ವಾಲ್ ಸುವರ್ಣ ಬಿನ್ ಆನಂದ ಎನ್ ಪುತ್ರನ್, ಯಶಸ್ ”, ಅಜ್ಜರಕಾಡು, ಉಡುಪಿ 
ಪ್ರಕರಣ 53ಎ ಅಡಿಯಲ್ಲಿ 

1. ಶ್ರೀ ಸತೀಶ್ ಸಾಲ್ಯಾನ್ ಬಿನ್ ರಾಮ ಡಿ ಶ್ರೀಯಾನ್ , ಶಿವಪ್ರಸಾದ್, ಎರ್ಮಾಶ್ ತೆಂಕ 
2. ಶ್ರೀ ಸುಬ್ಬಖಾರ್ವಿ ಬಿನ್ ಗೋಪಾಲ ಖಾರ್ವಿ, ನಾವುಂದ ಮೋಸ್ಟ್, ಕುಂದಾಪುರ | 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಆರ್. ಎಸ್ . ಹುಚ್ಚಾಚಾರಿ 
ಪಿ . ಆರ್. 407 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ:ಸಿಹಿ 83 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 9ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಜಿಲ್ಲಾ ಸಹಕಾರ ಕೇಂದ್ರ ಸಗಟು ಮಾರಾಟ ಸ್ಟೋರ್ ನಿ ., ಮೈಸೂರು ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀಮತಿ ಪಿ. ನೀಲಮ್ಮ ಕೋಂ ಶಿವಣ್ಣ , ಕುಮಾರನಪುರ ಅಂಚೆ, ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 
2. ಶ್ರೀ ವೀರಭದ್ರಾಚಾರ್ ಬಿನ್ ಮಲ್ಲಸೋಮಚಾರ್ ಮುತ್ತೂರು ಗ್ರಾಮ ( ಅಂ ) ಪಿರಿಯಾಪಟ್ಟಣ ತಾಲ್ಲೂಕು 
3. ಶ್ರೀ ದಾಸಯ್ಯ ಬಿನ್ ಮೊಂಡಯ್ಯ , ಸಿದ್ದನಹುಂಡಿ, ಟಿ. ನರಸೀಪುರ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್.ಎಸ್ . ಹುಚ್ಚಾಚಾರಿ 
ಪಿ . ಆರ್ . 408 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ :ಸಿಒ 91 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 9ನೇ ಜುಲೈ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಒ 91 ಸಿಎನ್ಎಸ್ 2008 ದಿನಾಂಕ:9.7.2009ರಂದು ಪ್ರಾದೇಶಿಕ ಎಣ್ಣೆ ಬೀಜ 
ಬೆಳೆಗಾರರ ಸಹಕಾರ ಒಕ್ಕೂಟ ನಿ., ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಒಕ್ಕೂಟ ನಿ., ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಬಸವರಾಜ ಕಲ್ಲಪ್ಪ ತೇಲಿ, ನಾಗನೂರ ಪಿ . ಕೆ. ತಾ : ಅಥಣಿ, ಜಿಲ್ಲಾ: ಬೆಳಗಾಂ 
2 . ಶ್ರೀ ರಾಜೇಶ ಪರುಶುರಾಮ ಕಟ್ಟಿಮನಿ, ಬೆಟಗೇರಿ, ಜಿ : ಗದಗ 
3. ಶ್ರೀಮತಿ ಶಾಂತವ್ವ ಶಂಕ್ರಪ್ಪ ಖಾಶಿಗಾರ ಸಾ : ಅಣ್ಣಿಗೇರಿ, ತಾ : ನವಲಗುಂದ, ಜಿ: ಧಾರವಾಡ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 409 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ: ಸಿಒ 188 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಚಂದ್ರಕಾಂತ್ 
ಬಿನ್ ಶಾಂತವೀರಪ್ಪ , ಬಿಳಗುಂಬ, ಕಸಬಾ ಹೋಬಳಿ , ರಾಮನಗರ ತಾಲ್ಲೂಕು ಇವರನ್ನು ರಾಮನಗರ ಜಿಲ್ಲೆ ಮತ್ತು ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ರಾಮನಗರ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್ .ಎಸ್. ಹುಚ್ಚಾಚಾರಿ 
ಪಿ . ಆರ್ , 410 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
YOUTH SERVICE SECRETARIAT 
NOTIFICATION No : USE :91:UESE: 05 (P ), Bangalore , Dated : 13th July 2009. 

The draft of the following rules further to amend the Karnataka General Service (Directorate of 
Youth Service ) (Recruitment) Rules , 1975 , which the Government of Karnataka proposes to make in 
exercise of the powers conferred by sub -section ( 1 ) of section 3 read with section 8 of the Karnataka 
State Civil Services Act, 1978 (Karnataka Act 14 of 1990 ) is hereby published as required by clause (a ) of 
sub -section (2 ) of section 3 of the said Act, for the information of persons likey to be affected thereby and 
notice is hereby given that the said draft will be taken into consideration after fifteen days from the date of 
its publication in the OfficialGazette . 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Secretary to Government, 
Department of Youth Service , Karnataka Government Secretariat, M . S . Building, Bangalore -560 001. 

DRAFT RULES 
1. Title and commencement :- ( 1) These rules may be called the Karnataka General Service 
(Directorate of youth Services (Recruitment) (Amendment) Rules , 2009. 

(2 ) They shall come into force from the date of their publication in the official Gazette . 

2 . Amendment of the Schedule : In the Schedule to the Karnataka General Service 
( Directorate of Youth Services) ( Recruitment) Rules, 1975: 

In the entries relating to the category ofpost of “ Sub Editor” at serial number 11, for the entries in 
column (2) and ( 3) the following shall be deemed to have been substituted with effect from 30th July 1994 
namely : 
By promotion from the cadre of First Division For Promotion : 
Assistant provided that a first division Assistant ( 1) Must have put in a service of not less than 
shall exercise an irrevocable option for being three years in the cadre of First Division Assistant 
promoted as sub -editor. 

(2) Must be a holder of a Diploma in Journalism 
awarded by an institution recognized by 
Government 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೬೦೩ 
If no suitable person is available for promotion by For Direct Recruitment: 
deputation of an officer in equivalent cadre from ( 1) Must be a holder of degree in journalism or 
the information department. If no suitable person posses equivalent qualification . 
is available for promotion or for deputation , by (2 ) Must be a holder of Degree in Kannada or 
direct recruitment. 

possess equivalent qualification and 
( 3) Must have put in a service of not less than 
three years in publication of journals in a 
publication recognized by Government. 


By Order and in the name of the Governor ofKarnataka 

S. G . NARAYANA 
P . R , 411 

Under Secretary to Government 

Youth Service Department 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 110 ಮೀಇಇ 2009, ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 
ಕರ್ನಾಟಕ ಒಳನಾಡು ಮೀನುಗಾರಿಕೆ ( ಸಂರಕ್ಷಣೆ, ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ 1996ರ ಅಧ್ಯಾಯ 
|| ಸೆಕ್ಷನ್ 7(1)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಏನೆಕಲ್ಲು ಗ್ರಾಮ 
ಪಂಚಾಯಿತಿ ವ್ಯಾಪ್ತಿಯ ಬಚ್ಚನಾಯಕನಗುಂಡಿ (ಕಲ್ಲಾಜೆ ಹೊಳೆ) ಭಾಗವನ್ನು ಅಪರೂಪದ ಹಾಗೂ ಅಳಿವಿನ ಅಂಚಿನಲ್ಲಿರುವ 
ಮಹಶೀರ್ ಮುಂತಾದ ಮೀನುಗಳ ಸಂತತಿಯನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಈ ಕೆಳಕಂಡ ಗ್ರಾಮ ಪಂಚಾಯತಿ ಸರ್ವೆ 
ನಂಬರು ವ್ಯಾಪ್ತಿಯಲ್ಲಿ ಬರುವ ಪ್ರದೇಶವನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ “ ಮತ್ಯಧಾಮ ವೆಂದು ಘೋಷಿಸಿದೆ. 

- ಜಿಲ್ಲೆ ತಾಲ್ಲೂಕು | ಗ್ರಾಮ | ಸರ್ವೆ ನಂಬರು | ಉದ್ದ 
ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ಬಚ್ಚನಾಯಕನಗುಂಡಿ 361 ( P -1) 
ತಾಲ್ಲೂಕು, 

ಕಾಲ್ಲಾಜೆ ಹೊಳೆಯ ಭಾಗದಲ್ಲಿ 
ಬಚ್ಚನಾಯಕನಗುಂಡಿಯ 
( ಕಾಪು ಕಯ ) ನ್ನು ಕೇಂದ್ರಸ್ಥಾನವನ್ನಾಗಿಟ್ಟು 
ಕೊಂಡು ಅದರ ಕೆಳಗಡೆ 1 ಕಿ. ಮೀ . ಮತ್ತು 2 ಕಿ. ಮೀ 

ಮೇಲುಗಡೆ 1 ಕಿ. ಮೀ = ಒಟ್ಟು 2 ಕಿ. ಮೀ 
ಕರ್ನಾಟಕ ಒಳನಾಡು ಮೀನುಗಾರಿಕೆ ( ಸಂರಕ್ಷಣೆ, ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ 1996ರ 
ಅಧ್ಯಾಯ - II ಸೆಕ್ಷನ್ 7(2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಏನೆಕಲ್ಲು 
ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಚ್ಚನಾಯಕನಗುಂಡಿ (ಕಲ್ಲಾಜೆ ಹೊಳೆ) ಭಾಗದ ಮೇಲೆ ತಿಳಿಸಿದ ಸರ್ವೆ ನಂಬರು 
ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ತತ್ ಕ್ಷಣದಿಂದ ಜಾರಿಗೆ ಬರುವಂತೆ ಯಾವುದೇ ತರಹದ ಮೀನುಗಾರಿಕೆ ಚಟುವಟಿಕೆಯನ್ನು 
ನಿಷೇಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎಂ . ರಾಜಣ್ಣ 
ಪಿ . ಆರ್ , 412 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಆಕುಕ 01 ಆರ್‌ಜಿಯು 2008, ಬೆಂಗಳೂರು, ದಿನಾಂಕ : 6ನೇ ಜುಲೈ 2009 
ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವ ವಿದ್ಯಾನಿಲಯ ಕಾಯ್ದೆ , 1994ರ ಕಲಂ 51(2)(iv ) ರ ಪ್ರಕಾರ ಈ 
ಕೆಳಕಂಡವರನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೋಧಕೇತರ ಮತ್ತು ಲಿಪಿಕ ಹುದ್ದೆಗಳ 


೬೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
ನೇಮಕಾತಿ ಮಂಡಳಿ ( Board of appointment to the non -teaching posts and ministerial posts in the 
university ) ಗೆ ಈ ಕೂಡಲೇ ಜಾರಿಗೆ ಬರುವಂತೆ 3 (ಮೂರು) ವರ್ಷಗಳ ಅವಧಿಗೆ ಸರ ನಾಗಿ ನಾಮನಿರ್ದೇಶಿಸಲಾಗಿದೆ. 
ಕ್ರ. ಸಂ ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಸಿ. ಮುನಿಕೃಷ್ಣ, 

ಪರಿಶಿಷ್ಟ ಜಾತಿ 
ನಂ . 1, ಮಾತೃಶ್ರೀ ನಿಲಯ 

( ಎಸ್. ಸಿ ) 
17ನೇ ಎ ಅಡ್ಡರಸ್ತೆ, 
ಸಿ. ಐ.ಎಲ್. ಬಡಾವಣೆ, ಚೋಳನಾಯಕನಹಳ್ಳಿ, 
ಆರ್. ಟಿ., ನಗರ , ಬೆಂಗಳೂರು- 560 032. 
ಶ್ರೀ ದೊರೆ ಆರ್. ಸಿ., 

ಇತರೆ ಹಿಂದುಳಿದ ವರ್ಗ 
ನಂ . 34 , ಗುರುಜೀ ಮುಖ್ಯರಸ್ತೆ , 

( ಓ . ಬಿ . ಸಿ) 
ವಾಜಪೇ ಪಾರ್ಕ್ ಹತ್ತಿರ, ಪೈಪ್ ಲೈನ್, 
ದಾಸರಹಳ್ಳಿ, ಬೆಂಗಳೂರು 
ಶ್ರೀ ಎ . ರವಿ ., 

ಸಾಮಾನ್ಯ ವರ್ಗ 
ಗ್ರೇಪ್ ಗಾರ್ಡನ್, 

( ಜಿ . ಎಂ ) 
ರಾಘವೇಂದ್ರ ಟೆಂಪಲ್ ಸ್ಟ್ರೀಟ್, 
ಜಾಲಹಳ್ಳಿ ಅಂಚೆ, ಬೆಂಗಳೂರು-560 013. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ವಿ. ಶ್ರೀರಾಮರೆಡ್ಡಿ 
ಪಿ . ಆರ್. 413 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( A - 30), ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1) (b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಂಧನೂರು ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಅಮರೇಶ ಬಿನ್ ಆದಪ್ಪ ಸಾ : ಸಿಂಧನೂರು 
2. ಶ್ರೀಮತಿ ಮಮತಾ ಕೋಂ ಸಿದ್ದಲಿಂಗಸ್ವಾಮಿ , ಸಾ : ಸಿಂಧನೂರು 
3. ಶ್ರೀ ಚನ್ನಬಸಪ್ಪ ಬಿನ್ ಈರಬಸಪ್ಪ ಗೌಡ ದಿದ್ದಿ ಸಾ :ಸಿಂಧನೂರು 
4. ಶ್ರೀ ಅಮರೇಶ ನಾಯಕ ಬಿನ್ ಬಸಣ್ಣ ನಾಯಕ, ಪಿಡ್ಡ , ಕ್ಯಾಂಪ್, ಸಾ:ಸಿಂಧನೂರು 
5. ಶ್ರೀ ಪ್ರವೀಣ್ ಕುಮಾರ್ ಜೈನ್ ಬಾದರಮಲ್ಲಾ ಜೈನ್, ಸಾ :ಸಿಂಧನೂರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್ . ರವೀಂದ್ರ 
ಪಿ .ಆರ್. 414 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( B-45), ಬೆಂಗಳೂರು, ದಿನಾಂಕ : 9ನೇ ಜುಲೈ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11 (1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಂಪ್ಲಿ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಇ. ಮೋಹನ ರೆಡ್ಡಿ ಬಿನ್ ಇ, ರಾಮಕೃಷ್ಣರೆಡ್ಡಿ , ಕಂಪ್ಲಿ, ಹೊಸಪೇಟೆ ತಾಲ್ಲೂಕು 
2 . ಶ್ರೀ ಪಿ. ಕೊಟ್ರಪ್ಪ ಬಿನ್ ಪಿ ವೀರಪ್ಪ , 6ನೇ ವಾರ್ಡ , ಕಂಪ್ಲಿ, ಹೊಸಪೇಟೆ ತಾಲ್ಲೂಕು 
3. ಶ್ರೀ ಆತ್ಮಾರಾಮ್ ಬಿನ್ ಮೇಘರಾಂ, 15ನೇ ವಾರ್ಡ, ಕಂಪ್ಲಿ, ಹೊಸಪೇಟೆ ತಾಲ್ಲೂಕು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೬೦೫ 
4. ಶ್ರೀಮತಿ ಶಂಕ್ರಮ್ಮ ಕೋಂ ನರಸಪ್ಪ , 3ನೇ ವಾರ್ಡ , ಕಂಪ್ಲಿ, ಹೊಸಪೇಟೆ ತಾಲ್ಲೂಕು 
5. ಶ್ರೀ ಗೆಜ್ಜಳ್ಳಿ ಬಾಷಾ ಬಿನ್ ಗೆಜ್ಜಳ್ಳಿ ಹುಸೇನ್ ಸಾಬ್, 13ನೇ ವಾರ್ಡ , ಕಂಪ್ಲಿ ಹೊಸಪೇಟೆ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್ . ರವೀಂದ್ರ 
ಪಿ . ಆರ್ . 415 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( C -32), ಬೆಂಗಳೂರು, ದಿನಾಂಕ: 9ನೇ ಜುಲೈ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯಲಬುರ್ಗಾ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಜಲಾನ ಸಾಬ ಖಾಜಿ, ಯಲಬುರ್ಗಾ 
2 . ಶ್ರೀ ಈಶ್ವರಪ್ಪ ಶೆಟ್ಟರ, ಯಲಬುರ್ಗಾ 
3. ಶ್ರೀಮತಿ ಶಕುಂತಲಾ ವೀರಣ್ಣ ಹಳ್ಳಿ, ಯಲಬುರ್ಗಾ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್ . ರವೀಂದ್ರ 
ಪಿ. ಆರ್ . 416 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 239 SAS 2009( P ), Bangalore, Dated : 29th June 2009 

Notification No . 154 /KT/2009 SS- II, dated 17th June, 2009 of Election Commission of India 
Nirvachan Sadan , New Delhi is hereby republished : 


• 


• 


• 


• • 


• 


• 


• 


• 


• • 


• 


• 


• 


• 


• 


• 


• 


• 


• 


• • 


• 


• 


• 


• 


• 


• 


• 


• 


• 


• • 


• 


• 


• 


• 


• • 


• 


• 


• 


• 


• 


• 


• 


• 


• • 


• 


• 


• 


• 


• • 


• 


• 


• 


• 


• 


• 


• 


• 


• • 


• 


• 


• 


• • 


• 


• 


• 


• • 


• 


• 


• 


• 


• 


• • 


• 


• 


• 


• 


• • 


• 


• 


• 


• • 


• 


• 


• 


• 


• • 


• 


• 


• 


• 


• 


• 


• 


• 


• • • 


• • • • • 


• • • • • 


• • • • • • 


• • • 


• • • • • • •• 


TO BE REPUBLISHED IN THE NEXT ISSUE OF THE GAZETTE OF INDIA PART-II SECTION 3 ( III ) 

ELECTION COMMISSION OF INDIA 
Nirvachan Sadan , Ashoka Road , New Delhi- 110 001 

Date:17th June 2009 

27 Jyaistna , 1931 (Saka ) 
NOTIFICATION 
No. 154 /KT 2009- SS- II In exercise of the powers conferred by sub -section ( 1) of section 13A of 
the Representation of the People Act, 1950 (43 of 1950 ) the Election Commission of India in consultation 
with the Governorment of Karnataka hereby nominates Shri C .S . Suranjana , IAS (KN :77 ) as the Chief 
Electoral officer of the State of Karnataka with effect from the date he takes over charge and until further 
orders vice Shri M .N . Vidyashankar, IAS . 

2 . Shri Suranjana shall cease to hold , and hand over forthwith the charge of all or any charges of 
work under the GovernmentofKarnataka ,which he may be holding before such assumption ofoffice . 

3. Shri Suranjana while functioning as the Chief Electoral Officer, Karnataka shall not hold any 
additional charges whatsoever under the Government ofKarnataka except that he should be designated 
Secretary to the Governmentin charge of Election Department in the State Secretariat. 

B . C . SHENDE 

Under Secretary 
By Order and in the name of the Governor of Karnataka , 

ASHOK P . ATRE 
P . R . 417 

Under Secretary to Government, 
Department of Personnel and Administrative Reforms (Services-I) 


೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೪ಎ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಸಇ 09 ಎಂಆರ್‌ಇ 2009 , ಬೆಂಗಳೂರು, ದಿನಾಂಕ: 23ನೇ ಜೂನ್ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ ಪ್ರಕರಣ 10(1) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಇ 103 ಎಂಆರ್‌ಇ 2007 
ದಿನಾಂಕ:15/3/2007 ರಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದರಿ ಪ್ರಕರಣ 10 (1)(1), 10(1)( 11) ಮತ್ತು 
10(1)( IV ) ರಡಿಯಲ್ಲಿ 13 ಸದಸ್ಯರುಳ್ಳ ಮಾರುಕಟ್ಟೆ ಸಮಿತಿಯನ್ನು ರಚಿಸಲಾಗಿತ್ತು. 

ಸರ್ಕಾರದ ಪತ್ರ ಸಂಖ್ಯೆ: ಸಣ್ಣ 48 ಎಂಆರ್‌ಇ 2009 ದಿನಾಂಕ:1.4.2009 ರಲ್ಲಿ ಮೇಲ್ಕಂಡ ಸಮಿತಿಯ ಎರಡು 
ವರ್ಷಗಳ ನಾಮ ನಿರ್ದೇಶಿತ ಅಧಿಕಾರವಧಿಯು ದಿನಾಂಕ:14 .3.2009ಕ್ಕೆ ಪೂರ್ಣಗೊಂಡಿರುವುದರಿಂದ, ಸದರಿ ಸಮಿತಿಗೆ 
ಚುನಾವಣೆ ನಡೆಯುವವರೆಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಲು ಕೃಷಿ ಮಾರಾಟ ನಿರ್ದೇಶಕರಿಗೆ ಅನುಮತಿ ನೀಡಲಾಗಿತ್ತು. 
ಅದರಂತೆ ಕೃಷಿ ಮಾರಾಟ ಇಲಾಖೆಯ ಆದೇಶ ಸಂಖ್ಯೆ:ಕೃಮಾಇ / 6/ ಚುನಾವಣೆ/2007 ದಿನಾಂಕ:3.4.2009 ರ ಆದೇಶದಲ್ಲಿ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 42(2) ರ ಪರಂತುಕದಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಚುನಾವಣೆ ನಡೆಯುವವರೆಗೆ 
ಸದರಿ ಸಮಿತಿಯ ಅಧ್ಯಕ್ಷರ ಅಧಿಕಾರಿಗಳನ್ನು ಚಲಾಯಿಸಲು ಹಾಗೂ ಪ್ರಕಾರ್ಯಗಳನ್ನು ನಿರ್ವಹಿಸಲು ತಹಶೀಲ್ದಾರ್‌, 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಇವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ಈಗ ಈ ವಿಷಯವನ್ನು ಕರ್ನಾಟಕ ಸರ್ಕಾರವು ಮರು ಪರಿಶೀಲಿಸಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ 
(ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ 1966ರ ಪ್ರಕರಣ 10( 4)( ಎ) ನ ಪರಂತುಕದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅವಧಿಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮುಂದಿನ ಆದೇಶದವರೆಗೆ ಅಥವಾ ಗರಿಷ್ಠ ಎರಡು ವರ್ಷಗಳಿಗೆ ಮೀರದಂತೆ ವಿಸ್ತರಿಸಿದೆ ಹಾಗೂ ಈ ಕೆಳಕಂಡ 
ಸದಸ್ಯರುಗಳನ್ನು ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಪ್ರಕರಣ 10 (1) ರಡಿ ನಾಮ ನಿರ್ದೇಶನ ಮಾಡಿದೆ: 
| ಶ್ರೀ ಆರ್. ಚಂದ್ರಶೇಖರ್ ಬಿನ್ ರಾಮಪ್ಪ, 

ಸದಸ್ಯರು 
ಅಗಲಗುರ್ಕಿ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ಮೋಹನ್ ಮುರಳಿ ಎನ್. ( ಟೈಡರ್) ಬಿನ್ ನಾಗಪ್ಪ , 
397/2 , ವರದಪ್ಪಗಲ್ಲಿ , ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, 
ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ಎಂ . ಶ್ರೀನಿವಾಸ್‌ ಬಿನ್ ಲೇಟ್ ಮುನಿಶಾಮಪ್ಪ, 
ಯಲವನಹಳ್ಳಿ, ದೊಡ್ಡ ಮರಳಿ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ಕೆ.ಎನ್. ವಿಜಯ ಕುಮಾರ್ ಬಿನ್ ವೆಂಕಟರಾಯಪ್ಪ, 
ಕಸವನಗುಟ್ಟಹಳ್ಳಿ, ಪೆರೇಸಂದ್ರ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ಸಿ. ಪಿ. ಲಕ್ಷ್ಮೀ ನಾರಾಯಣಪ್ಪ ಬಿನ್ ಪಿಳ್ಳಪ್ಪ, 
ಚದಲಪುರ, ದೊಡ್ಡಮರಳಿ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ಪ್ರಭಾಕರ್ ಎನ್. ಬಿನ್ ಚಿಕ್ಕನಾರಾಯಣಪ್ಪ, 
ಚಿಕ್ಕಕಾಡಿಗಾನಹಳ್ಳಿ , ಶ್ರೀರಾಮಪುರ ಅಂಚೆ, 
ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶ್ರೀ ದಾಮೋದರ್ ಬಿನ್ ವೆಂಕಟೇಶಪ್ಪ, 

ಸದಸ್ಯರು 
ಚಿಕ್ಕದಾಸರಹಳ್ಳಿ ಮಳಮಾಚನಹಳ್ಳಿ ಅಂಚೆ, ಶಿಡ್ಲಘಟ್ಟ ತಾಲ್ಲೂಕು 
ಶ್ರೀ ರಮೇಶ್ ಬಿನ್ ಮುನಿಶಾಮಪ್ಪ, 

ಸದಸ್ಯರು 
ಕದರಿನಾಯಕನಹಳ್ಳಿ, ಕೊತ್ತನೂರು ಅಂಚೆ, ಶಿಡ್ಲಘಟ್ಟ ತಾಲ್ಲೂಕು 
ಶ್ರೀ ರವಿ ಬಿನ್ ಮುನಿಶಾಮಪ್ಪ, 
ಕದರಿನಾಯಕನಹಳ್ಳಿ ಕೊತ್ತನೂರು ಅಂಚೆ, ಶಿಡ್ಲಘಟ್ಟ ತಾಲ್ಲೂಕು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


7 


. 


8 


ಸದಸ್ಯರು 


೬೦೭ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 
ಶ್ರೀ ಮಂಜುನಾಥ ಬಿನ್ ಕೃಷ್ಣಪ್ಪ , 

ಸದಸ್ಯರು 
ಹೆಚ್ . ಕ್ರಾಸ್, ಶಿಡ್ಲಘಟ್ಟ ತಾಲ್ಲೂಕು 
11 | ಶ್ರೀ ರಾಜೇಂದ್ರ ಬಿನ್ ನಾರಾಯಣಪ್ಪ, 

ಸದಸ್ಯರು 
ಹುಲ್ಲೂರ ಪೇಟೆ, ಶಿಡ್ಲಘಟ್ಟ ನಗರ. 
12 ಶ್ರೀಮತಿ ಸುಜಾತಮ್ಮ ಕೋಂ . ನಾರಾಯಣಸ್ವಾಮಿ , 

ಸದಸ್ಯರು 
ಬೆಳೂಟಿ, ಶಿಡ್ಲಘಟ್ಟ ತಾಲ್ಲೂಕು 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ ಪ್ರಕರಣ 10 ( 2 ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಪ್ರಕರಣ (10)(1) ರಡಿಯಲ್ಲಿ ಮೇಲಿನಂತೆ ನಾಮ 
ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ ಶ್ರೀ ಆರ್. ಚಂದ್ರಶೇಖರ್, ಬಿನ್ ರಾಮಪ್ಪ, ಅಗಲಗುರ್ಕಿ ಅಂಚೆ, ಚಿಕ್ಕಬಳ್ಳಾಪುರ 
ತಾಲ್ಲೂಕು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀ ಮೋಹನ್ ಮುರಳಿ ಎನ್. ( ಟೈಡರ್ ) ಬಿನ್ ನಾಗಪ್ಪ , 397 /2, 
ವರದಪ್ಪಗಲ್ಲಿ, ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಚಿಕ್ಕಬಳ್ಳಾಪುರ ತಾಲ್ಲೂಕು ಇವರನ್ನು ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನಾಮ 
ನಿರ್ದೇಶನ ಮಾಡಿದೆ. 

ಈ ಕಾರಣ , ಕೃಷಿ ಮಾರಾಟ ಇಲಾಖೆಯ ಆದೇಶ ಸಂಖ್ಯೆ:ಕೃಮಾಇ / 6/ ಚುನಾವಣೆ/2007 ದಿನಾಂಕ:3.4. 2009ನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಂಜುಂಡಪ್ಪ 
ಪಿ . ಆರ್ , 392 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ :ಸಇ 123 ಎಂಆರ್‌ಇ 2009 , ಬೆಂಗಳೂರು, ದಿನಾಂಕ:23ನೇ ಜೂನ್ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10(1) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಣ್ಣ 81 ಎಂಆರ್‌ಇ 2007 
ದಿನಾಂಕ:15/ 3/2007 ರಲ್ಲಿ ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದರಿ ಪ್ರಕರಣ 10(1) (I), 10 ( 1)( II) ಮತ್ತು 
10(1)( IV ) ರಡಿಯಲ್ಲಿ 13 ಸದಸ್ಯರುಳ್ಳ ಮಾರುಕಟ್ಟೆ ಸಮಿತಿಯನ್ನು ರಚಿಸಲಾಗಿತ್ತು. ಅಧಿಸೂಚನೆ ಸಂಖ್ಯೆ :ಸಣ್ಣ 81 ಎಂಆ‌ಇ 
2007 ದಿನಾಂಕ:27 /3 /2007ರಲ್ಲಿ ಮೇಲ್ಕಂಡ ದಿನಾಂಕ:15 .3.2007ರ ಅಧಿಸೂಚನೆಯಲ್ಲಿನ ಆರು ಜನ ಸದಸ್ಯರ ನಾಮ 
ನಿರ್ದೇಶನ ರದ್ದುಗೊಳಿಸಿ, ಇತರೆ ಆರು ಜನರನ್ನು ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮ ನಿರ್ದೇಶನ 
ಮಾಡಲಾಗಿತ್ತು . 

ಸರ್ಕಾರದ ಪತ್ರ ಸಂಖ್ಯೆ: ಸಇ 48 ಎಂಆರ್‌ಇ 2009 ದಿನಾಂಕ:1.4.2009 ರಲ್ಲಿ ಮೇಲ್ಕಂಡ ಸಮಿತಿಯ ಎರಡು 
ವರ್ಷಗಳ ನಾಮ ನಿರ್ದೇಶಿತ ಅಧಿಕಾರವಧಿಯು ದಿನಾಂಕ:14 .3.2009ಕ್ಕೆ ಪೂರ್ಣಗೊಂಡಿರುವುದರಿಂದ, ಸದರಿ ಸಮಿತಿಗೆ 
ಚುನಾವಣೆ ನಡೆಯುವವರೆಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಲು ಕೃಷಿ ಮಾರಾಟ ನಿರ್ದೇಶಕರಿಗೆ ಅನುಮತಿ ನೀಡಲಾಗಿತ್ತು. 
ಅದರಂತೆ ಕೃಷಿ ಮಾರಾಟ ಇಲಾಖೆಯ ಆದೇಶ ಸಂಖ್ಯೆ:ಕೃಮಾಇ / 6/ ಚುನಾವಣೆ /2007 ದಿನಾಂಕ:3.4.2009 ರ ಆದೇಶದಲ್ಲಿ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 42(2) ರ ಪರಂತುಕದಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಚುನಾವಣೆ ನಡೆಯುವವರೆಗೆ ಸದರಿ 
ಸಮಿತಿಯ ಅಧ್ಯಕ್ಷರ ಅಧಿಕಾರಗಳನ್ನು ಚಲಾಯಿಸಲು ಹಾಗೂ ಪ್ರಕಾರ್ಯಗಳನ್ನು ನಿರ್ವಹಿಸಲು ತಹಶೀಲ್ದಾರ್, ಬಾಗೇಪಲ್ಲಿ 
ತಾಲ್ಲೂಕು ಬಾಗೇಪಲ್ಲಿ ಇವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ಈಗ ಈ ವಿಷಯವನ್ನು ಕರ್ನಾಟಕ ಸರ್ಕಾರವು ಮರು ಪರಿಶೀಲಿಸಿ , ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10 (4 )( ಎ) ನ ಪರಂತುಕದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅವಧಿಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮುಂದಿನ ಆದೇಶದವರೆಗೆ ಅಥವಾ ಗರಿಷ್ಠ ಎರಡು ವರ್ಷಗಳಿಗೆ ಮೀರದಂತೆ ವಿಸ್ತರಿಸಿದೆ ಹಾಗೂ ಈ ಕೆಳಕಂಡ 
ಸದಸ್ಯರುಗಳನ್ನು ಸದರಿ ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಪ್ರಕರಣ 10(1) ರಡಿ ನಾಮ ನಿರ್ದೇಶನ ಮಾಡಿದೆ: 


1 . 


ಸದಸ್ಯರು 


ಸದಸ್ಯರು 


8 


೬೦೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೩೦, ೨೦೦೯ 

ಭಾಗ - ೪ಎ 
| ಶ್ರೀ ಜಿ.ಎಸ್. ಚೌಡರೆಡ್ಡಿ ಬಿನ್ ಆರ್. ಸುಬ್ಬಾರೆಡ್ಡಿ, 

ಸದಸ್ಯರು 
| ತಿಮ್ಮಮ್ಮಪಲ್ಲಿ, ಬಾಗೇಪಲ್ಲಿ ತಾಲ್ಲೂಕು 
ಶ್ರೀ ಟಿ . ಶ್ರೀನಿವಾಸ ಬಿನ್ ತಂಗಿಡಪ್ಪ 

ಸದಸ್ಯರು 
ಕಮಾಡಿಕೆ, ಸೋಮೇನಹಳ್ಳಿ ಅಂಚೆ, ಗುಡಿಬಂಡೆ ತಾಲ್ಲೂಕು 
ಶ್ರೀ ಎಲ್. ಶಿವಪ್ಪ ಬಿನ್ ಲಕ್ಷ್ಮಯ್ಯ , 
ವಾಲ್ಮೀಕಿ ರಸ್ತೆ , ಅಶೋಕ ಟೈಲರ್, ಬಾಗೇಪಲ್ಲಿ ಟೌನ್ 
ಶ್ರೀ ಬಿ.ಎನ್. ವೆಂಕಟೇಶಪ್ಪ ಬಿನ್ ನರಸಿಂಹಪ್ಪ , 

ಸದಸ್ಯರು 
ಬೋಗೇನಹಳ್ಳಿ , ತಿರುಮಣಿ ಅಂಚೆ, ಗುಡಿಬಂಡೆ ತಾಲ್ಲೂಕು 
ಶ್ರೀ ಜಿ . ಲಕ್ಷ್ಮೀಪತಿ ಬಿನ್ ಎಸ್. ಗಂಗಾಧರಪ್ಪ , 
ಮುಖ್ಯರಸ್ತೆ ಎ ಬ್ಲಾಕ್ ಗುಡಿಬಂಡೆ ಟೌನ್ 
ಶ್ರೀ ಪ್ರತಾಪ್ ಆರ್. ಬಿನ್ ರಾಮಪ್ಪ, 

ಸದಸ್ಯರು 
2ನೇ ವಾರ್ಡ್ ಗೂಳೂರು ರಸ್ತೆ ಬಾಗೇಪಲ್ಲಿ 
ಶ್ರೀ ಗೋವಿಂದ ರೆಡ್ಡಿ ಬಿನ್ ವೆಂಕಟರಾಮರೆಡ್ಡಿ 

ಸದಸ್ಯರು 
ಭತ್ತಲವಾರಪಲ್ಲಿ, ಚೇಳೂರು ಹೋಬಳಿ, ಬಾಗೇಪಲ್ಲಿ ತಾಲ್ಲೂಕು 
ಶ್ರೀಮತಿ ಜ್ಯೋತಿ ಕೋಂ , ವೆಂಕಟರೋಣಪ್ಪ , 

ಸದಸ್ಯರು 
ವಾಲ್ಮೀಕಿ ಗುಟ್ಟ , ಪಾತಪತ್ಯ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು 
ಶ್ರೀ ಸುಬ್ರಮಣಿ ಎಸ್. ಬಿನ್ ಗೂಳೂರು, 

ಸದಸ್ಯರು 
ಬಾಗೇಪಲ್ಲಿ , ತಾಲ್ಲೂಕು 
10 ಶ್ರೀ ಮಂಜುನಾಥ ರೆಡ್ಡಿ ಬಿನ್ ವೆಂಕಟರೋಣಪ್ಪ, 

ಸದಸ್ಯರು 
| | ದೊಡ್ಡಪಲ್ಲಿ,ಸೋಮನಾಥಪುರ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು | 
ಶ್ರೀ ನಾರಾಯಣ ಸ್ವಾಮಿ ಬಿನ್ ಕೆ. ಆದಿರೆಡ್ಡಿ, 

ಸದಸ್ಯರು 
ಯರಹಳ್ಳಿ, ಹಂಪಸಂದ್ರ ಅಂಚೆ, ಗುಡಿಬಂಡೆ ತಾಲ್ಲೂಕು 
| ಶ್ರೀ ಮುರಳಿ ಬಿನ್ ಅಶ್ವತ್ಥನಾರಾಯಣ ಶೆಟ್ಟಿ, 

ಸದಸ್ಯರು 
ಹುಲಗಲ್ ಗ್ರಾಮ ಮತ್ತು ಅಂಚೆ ಚೇಳೂರು ಹೋಬಳಿ, 
ಬಾಗೇಪಲ್ಲಿ ತಾಲ್ಲೂಕು 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10 (2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಪ್ರಕರಣ (10)(1) ರಡಿಯಲ್ಲಿ ಮೇಲಿನಂತೆ ನಾಮ 
ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ ಶ್ರೀ ಜಿ.ಎಸ್. ಚೌಡರೆಡ್ಡಿ ಬಿನ್ ಆರ್ . ಸುಬ್ಬಾರೆಡ್ಡಿ , ತಿಮ್ಮಮ್ಮಪಲ್ಲಿ, ಬಾಗೇಪಲ್ಲಿ 
ತಾಲ್ಲೂಕು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಟಿ. ಶ್ರೀನಿವಾಸ ಬಿನ್ ತಂಗಿಡಪ್ಪ ಕಮ್ಮಾಡಿ , ಸೋಮೇನಹಳ್ಳಿ ಅಂಚೆ, 
ಗುಡಿಬಂಡೆ ತಾಲ್ಲೂಕು ಇವರನ್ನು ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 

- ಈ ಕಾರಣ, ಕೃಷಿ ಮಾರಾಟ ಇಲಾಖೆಯ ಆದೇಶ ಸಂಖ್ಯೆ:ಕೃಮಾಇ / 6/ ಚುನಾವಣೆ /2007 ದಿನಾಂಕ:3.4.2009ನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಂಜುಂಡಪ್ಪ 
ಪಿ . ಆರ್ , 393 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


